ಡಾ|| ಚೆನ್ನೆಕ್ಕ ಸಾನಟಿ 


ಬಂಕಾಪುರ ಕದಂಬರು: ನರುಣಶಿನ ಪಂಡಿತ 


ಕದಂಬರರು ಕರ್ನಾಟಕದ ಪ್ರಾಚೀನತಮ ರಾಜ 
ಮನೆತನೆ. ಹಾನುಗಲ್ಲ ಕದಂಬರನ್ನು ಕುರಿತು ಮೊದಲು 
ಪ್ರಸ್ತಾಪ ಮಾಡಿದವರು ಪ್ಲಿ (ಟ್‌ ಮತ್ತು ಮೊರೇಸ್‌! 
ಆ ಬಳಿಕ ಅನೇಕ ಕದಂಬ ಕುಟುಂಬಗಳನ್ನು 
ಶೋಧಿಸುತ್ತ, ಇವರು ಕಾಲಕಾಲಕ್ಕೆ ಬೇರೆ ಜೇರೆ 


ಪ್ರದೇಶಗಳಲ್ಲಿ ಗೋವೆಯ ಕದಂಬರು, ಹಾನಗಲ್ಲ 
ಕದಂಬರು, ಬೇಲೂರು ಕದಂಬರು,2 ಉಚ್ಚಂಗಿ 
ಕದಂಬರು,3 ನಾಗರಖಂಡದ ಕದಂಬರು, ಕಳಿಂಗದ 
ಕದಂಬರು ಬಯಲುನಾಡಿನ ಕದಂಬರು, ಕರಡೀ 
ಕಲ್ಲಿನ ಕದಂಬರು? ಚಂದಾವರದ ಕದಂಬರು, 
ನೂರುಂಬಾಡದ ಕದಂಬರು? ಇತ್ಯಾದಿ ಹೆಸರಿನಿಂದ 
ಇತಿಹಾಸದಲ್ಲಿ ಕಾಣಿಸಿಕೊಂಡಿರುವರು. ಇವರಲ್ಲಿ 


"ಬಂಕಾಪುರ ಕದಂಬರು' ಎಂಬ ಹೊಸ ಮನೆತನವನ್ನು 
ಡಾ| ಬಿ.ಆರ್‌. ಗೋಪಾಲ ಅವರು ಶೋಧಿಸಿ ತಮ್ಮ 
“ಮೈನರ್‌ ಡೈನೆಸ್ಟೀಸ್‌ ಆಫ್‌ ಸಾಧ ಇಂಡಿಯಾ? 


ಷಿ 


1 ಕಡೆಂಬಕುಲ, ಮೊರೇಸ್‌ ೧೯4೫. 
2 

3 ಅಜನರ್ಮುನು ಈ ಶಾಖೆಯ ಮೊದಲ ದೊರೆ. 
4 ಬಮ್ಮರೆಸ ಕದಂಬನಂ ಈ ಶಾಖೆಯ ಮೊದಲ ದೊರೆ, 
5 

6 

7 ಮೈನರ್‌ ಡೈಸೇಸ್ವೀಸ್‌.-ಕರ್ನಾಟಿಕೆ ಪು. ೦ 
8 ಅದೇ. ಪು-೬೪ 
9 ಅದೇ... ಪ-೬೬೬ 
10 —ಅಡೇ- ಪು ೩೭ 


೧ತಿಲಿ 


(ಪು-೩೭) ಕೃತಿಯಲ್ಲಿ ಅವರೆ ಬಗ್ಗೆ ಬರೆದಿದ್ದಾರೆ.!6 
ನಾನೂ ಒಳಗೊಂಡಂತೆ ಅನೇಕರು ಈ ಅಭಿಪ್ರಾಯ 
ನನ್ನು ಪುನರುಚ್ಚರಿಸುತ್ತ ಬಂದಿದ್ದೇವೆ. ಆದರೆ ಇದು 
ಎಷ್ಟರಮಟ್ಟಿಗೆ ಸತ್ಯ ? ಎಂಬುದು ಇತ್ತೀಚಿನ ಪ್ರಶ್ನೆ 
ಡಾ|| ಬಿ. ಆರ್‌. ಗೋಪಾಲರು. ಮಯೂರನರ್ಮ, 
ಹೆರಿಕೇಸರ, ಶೋಯಿಮದೇವ ಇವರನ್ನು ಬಂಕಾಪುರದ 
ಕದಂಬರೆಂದು ಕರೆದಿರುವರೇ ಹೊರತು ಅದಕ್ಕೆ ಗಟ್ಟಿ 
ಯಾದ ಆಧಾರಗಳನ್ನು ಕೊಟ್ಟಿಲ್ಲ. 


ನಮಗೆ ಗೊತ್ತಿರುವಂತೆ ಹಾನುಗಲ್ಲ ೫೦೦ರ 
ಪ್ರಾಂತವನ್ನು ಆಳುತ್ತಿದ್ದವರು ಹಾನೆಗ್ಲಿ ಕದಂಬರು. 
ಇವರ ಪ್ರದೇಶವ್ಯಾಪ್ತಿಗೆ ಬಂಕಾಪುರವು ಒಳಪಟ್ಟಿದ್ದಿತು. 
ಬಂಕಾಪುರದಿಂದ ಹಾನುಗಲ್ಲ ಸುಮಾರು ೩೫ ರಿಂದ ೪೦ 
ಕಿ.ಮೂ. ಅಂತರದಲ್ಲಿದೆ. ಎಂಬುದನ್ನು ಇಲ್ಲಿ ಗಮನಿಸ 
ಬೇಕು.  ಬಂಕಾಪುರವು ಕದಂಬರ ರಾಜಧಾನಿ 


ಉಪನ್ಯಾಸಕರು ಕನ್ನಡ ಅಧ್ಯಯನ ಸೀತ್ತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ-೫೮೦ ೦೦ಕ್ಕಿ 
ಫಿ 2 pl ಫ್ರಿ » “ನೆ ಶಿ 


ಜರ್ನಲ ಆಫ್‌ ದಿ ಬಾಂಬೆ ಬ್ರ್ಯಾಂಚ್‌ ರಾಯಲ್‌ ಏಸಿಯಾಟಕ್‌ ಸೊಸೈಟ. ಸಂರ೯, 


ಪಂಚನಿಷಯಾಧಿಸತಿ ಮುಹಾಮಂಡಲೇಶ್ವರ ರಾಣಕ ಶ್ರೀ ಭಾಮಖೇಡಿ ಈ ಶಾಖೆಯೆ ಮೊದಲನೆಯ ದೊರೆ, 
ಬಯಲುನಾಡು ೫೩೦೦ರೆ ಆಡಳಿತ ಕ್ಲೇತ್ರ : ಪುನ್ನಾಟ ಅಥವಾ ಹೆದಿನಾಡು, ಇದರೆ ರಾಜಧಾನಿ ತೀರ್ತಿಪುರೆ. 


ಯಾಗಿದ್ದಿತು ಎಂದು ವಿದ್ವಾಂಸರು ಭಾವಿಸಲು ಇರುವ 
ಒಂದೇ ಒಂದು ಆಧಾರವೆಂದರೆ ಶಾಸನಗಳಲ್ಲಿ ಬರುವ 
"ಹಾನೆಂಗಲ್ಲಯಿನೊಜಅ ಸುಂಕದಧಿಕಾರಿ ಲಕ್ಷ್ಮೀ 
ಗಧೀಶ್ವರನಾಗಿ ಶ್ರೀ ರಾಜಧಾನಿ ಪಟ್ಟಣಂ ಬಂಕಾಪುರೈ!! 
"ಹಾನುಂಗಲ್ಲ ನಾಡೊಳಗಣ ಶ್ರೀ ಮದಿಂದ್ರವಲ್ಲಭ 
ರಾಜಧಾನಿ ಪಟ್ಟಣಂ ಬಂಕಾಪುರ,!? ಎಂದು ತೋರು 
ತ್ತದೆ. ಇದರ ಅರ್ಥ ರಾಷ್ಟ್ರಕೂಟ ಇಂದ್ರನಿಗೆ ಒಂದು 
ಕಾಲಕ್ಕೆ ಇದು ರಾಜಧಾನಿಯಾಗಿದ್ದಿತೆಂದು ಹೇಳಬಹುದೇ 
ಹೊರತು ಕದೆಂಬರಿಗೆ ರಾಜಧಾಫಿಯಾಗಿತ್ತೆಂದು ಹೇಳುವ 
ಹಾಗಿಲ್ಲ. ರಾಷ್ಟ್ರಕೂಟ ಇಂದ್ರಫಿಗೂ ಬಂಕಾಪುರಕ್ಕ್ಯೂ 
ರಾಜಕೀಯ ಸಂಬಂಧವಿದ್ದು ದನ್ನು ಮೇಲಿನ ವಾಕ್ಯ 
ತಿಳಿಸುವುದಲ್ಲದೇ ಅಲ್ಲಿರುವ ಇಂದ್ರೇಶ್ವರ ದೇವಸ್ಥಾನವೂ 
ಆತನ ಧಾರ್ಮಿಕ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ. 
ಹೀಗೆ ಬಂಕಾಪುರವು ಹತ್ತನೆಯ ಶತಮಾನದಲ್ಲಿ ರಾಷ್ಟ್ರ 
ಕೂಟ ಇಂದ್ರನ ರಾಜಧಾನಿಯಾಗಿತ್ತು ಎಂಡು ಹೇಳ 
ಬಹುದೇ ಹೊರತು ಕದಂಬರ ರಾಜಧಾನಿಯಾಗಿದ್ದಿಕೆಂದು 
ಹೇಳಲು ನಮಗೆ ನೇರವಾದ ಆಧಾರಗಳಿಲ್ಲ. 


ಒಂದು ವೇಳೆ ಇದು ಪುಲಿಗೆಅ₹ ಮುನ್ನೂರು, 
ಬೆಳುವಲ ಮುನ್ನೂರುಗಳಿಗೆ ಒಂದು ಶಾಶ್ವತ ಪ್ರಾಂತ 
ವಾಗಿದ್ದರೆ ಬಂಕಾಪುರದ ಮುಂದೆ ಅಂಕಿಯ ಸೂಚನೆ 
ಯಾಗಲಿ, ಕಂಪಣ ಮಂಡಲನೆಂಬ ವಿಶೇಷಣವಾಗಲಿ 
ಕಾಣಿಸಿಕೊಳ್ಳ ಬೇಕಿತ್ತು. ಅಂಥ ಯಾವ ಉದಾಹರಣೆ 
ಗಳೂ ನಮಗೆ ಸಿಕ್ಕಿಲ್ಲ. ಹೀಗಿದ್ದಾಗ ಬಂಕಾಪುರ 
ಪ್ರದೇಶವನ್ನು ಒಂದು ರಾಜ್ಯವೆಂದೊ, ಅದರ ರಾಜಧಾನಿ 
ಬಂಕಾಪುರವೆಂದೂ, ಅದನ್ನು ಆಳುತ್ತಲಿದ್ದವರು ಕದೆಂಬ 
ರೆಂದು ಹೇಳುವುದು ದುಸ್ತರವಾಗುತ್ತದೆ. 


ಒಂದು ಮಾತು ನಿಜ; ರಾಷ್ಟ್ರಕೂಟ ಇಂದ್ರನ 
ಹೆಸರಿನಲ್ಲಿ ಸ್ಥಾಪಿತವಾದವು. ಬಂಕಾಪುರದ ಇಂದ್ರೇಶ್ವರ 
ಗೇರಿ.!3 ಇಂದ್ರೇಶ್ಚರಪುರ! ಹಾಗೂ ಇಂದ್ರೇಶ್ವರ 


ದೇವಸ್ಥಾನೆ.!5 ಚಾಲುಕ್ಯ ತ್ರೈ ಲೋಕ್ಯಮಲ್ಲ 
(ಒಂದನೇ ಸೋಮೇಶ್ವರ), ಭುವನೈಕನುಲ್ಲ (ಇಮ್ಮಡಿ 
ಸೋಮೇಶ್ವರ) ಹಾಗೂ ತ್ರಿಭುವನಮಲ್ಲ (ಆರನೇ 
ವಿಕ್ರಮಾದಿತ್ಯ) ಈ ಮೂವರು ದೊರೆಗಳ ಕಾಲದಲ್ಲಿಯೂ 
ಇಂದ್ರೇಶ್ವರ ದೇವಸ್ಥಾನದ ಖ್ಯಾತಿ ಹಬ್ಬಿತ್ತು. 
ಭುವನೈಕಮಲ್ಲನ ರಾಜಗುರುವೆನಿಸಿದ ರಾಜಗುರುದೇವ 
ವರುಣಶಿನವಪಂಡಿತ "ಶ್ರೀಮದ್ಬಂಕಾಪುರದಿಂದ್ರೇಶ್ವರ 
ದೇನರ್ಗಾಳ್ವಪನ್ನೆರೆಡು ಬಾಡಂ' ಅಳುತ್ತಲಿದ್ದ. ಕ್ರಿ.ಶ. 
೧೦೪೫ರ ಕೋಳೂರು ಶಾಸನ ಇವರನ್ನು "ಸ್ವಸ್ತಿ 
ಯಮನಿಯಮ ಸ್ವಾಧ್ಯಾಯಧ್ಯಾನಧಾರಣ ಪ್ರಾಣಾ 
ಯಾಮ ಪ್ರತ್ಯಾಹಾರ ಜಸಸಮಾಧಿ ಸೆಂಪನ್ನೆರ್‌ ಈಶ್ವರ 
ಪಾದ ಕಮಲಭ್ಯಂಗ, ಸಾಹಸೋತ್ತು ಂಗಾಶ್ರಿತ ಜನ 
ಕಲ್ಪವ್ರಿಕ್ಷೆ ಶರಣಾಗತಸುರಕ್ಷ, ನುಡಿದಂತೆ ಮಾರ್ಪ 
ಶಕುರೆಕೂರ್ಪಂ ಪ್ರತಿಸನ್ನಮೇರುವೇಕಾಂಗವೀರ ಅಸಂದು 
ಧೀರಂ ವೀರಾವತಾರಂ, ವೀರಚೂಡಾಮಣಿ, ಗೋತ್ರ 
ಚಿನ್ತ್ನಾಮಣಿ ರೊಡ್ಡ ಕೈವಾರಂ ಶೈವಪ್ರಾಕಾರಂ ಶರಪರಿ 
ಪರಿಣತ ನಿಸ್ಸಂಕವೈರಿವ್ರಿಂದಕ ಶರಸಂಧಾನ ಬಾಣತಶಿಕ್ಷಾ 
ಗುರು ಕಲಿಯುಗ ದ್ರೋಣಾಚಾರ್ಯ ಸರ್ವಸಸ್ತ್ರಸಾಸ್ತ್ರ 
ನಿಶಾರದಂ ನಾರಾಚ ಪರಶುರಾಮ ಗಿರಿದುರ್ಗಭಂಜ 
ನಾಂಜನೇಯ ಶ್ರೈಲೋಕ್ಯರಂಜನಂ ಕಟಿಕಮಾಭೀಶಂ 
ಕೊಂಕಣರಕ್ಷಾಲಂ  ಕದಂಬಾನ್ವಯ ಸಮುದ್ಧರಣ 
ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್‌ 
ರಾಜಗುರುಡೇವರ್‌ ಬಂಕಾಪುರ ದಿಂದ್ರೇಶ್ವರಜೀವರ್ಗಾಳ್ವ 
ಸನ್ನೆರೆಡುಂ  ಬಾಡಮಂ ಸುಕದಿನಾಳುತ್ತಮಿರೆ!$ 
ಎಂದು ವಿವರಿಸಿದೆ. 


ಮೇಲಿನ ಶಾಸನದಲ್ಲಿಯ "ಕೊಂಕಣರಕ್ಷಾಲಂ 
ಕದಂಬಾನ್ವೈಯ ಸಮುದ್ಧ ರಣ? ಎಂಬ ವಾಕ್ಯ ಚೆಂತನ 
ಯೋಗ್ಯವಾಗಿದೆ. ಈತ ಹಾನುಗಲ್ಲ ಕದಂಬರನ್ನು 
ಉದ್ಭರಿಸಿದನೋ, ಗೋವೆಯ ಕದಂಬರನ್ನುದ್ಧರಿಸಿದರೋ 


11 ಎಸ್ಸ.ಆರ್ಯ,ಆಯರ್‌. ೧೮, ೨೯೧ ಬಂಕಾಪುರ (ತಾ) ಶಿಗ್ಗಾಂನ 
12 ಬಂಕಾಪುರ ಶೋಧನ: ಚೆನ್ನಕ್ಕೆ ಎಲಿಗಾರೆ : ೧೦ನೆಯ ಶಾಸನ. ಪು-೨ಂ೦ 


13 ಎ,ಇ. ೧೬, ೧೧ ಹೊಟ್ಟೊರು. 
14 ಎಸ್‌. ಆಯರ್‌. ಆಯ್‌, ೧೮, ೬೬ ಬಂಕಾಪುರ 


15 ಎಇ. ೧೯೨೯ (೬) ಕೋಳೂರು (ಕ್ರಿ.ಶ. ೧೦೪೫) 


16 ಎ,ಇ. ೧೯, ಪ್ರೆ-೧೮೦-೧೮4, ಕೋಳೂರು, (ಕ್ರಿಶ. ೧೦೪೫) 


ಇತಿಹಾಸ ದರ್ಶನ 


೧೩೯ 


ಎಂಬುದು ಸ್ಪಷ್ಟವಿಲ್ಲ. ಹೀಗೆ ಉದ್ಧಾರ ಮಾಡಿದ 


ವಿ 
ಸಂದರ್ಭ ಸನ್ನಿವೇಶಗಳೂ ತಿಳಿದುಬರುವುದಿಲ್ಲ, 
ಬಂಕಾಪುರವನ್ನೊಳಗೊಂಡ ಹಾನುಂಗಲ್ಲ ಪ್ರಾಂತ 


ವನ್ನಾಳುತ್ತಿದ್ದ ಹಾನುಗಲ್ಲ ಕದಂಬರನ್ನೇ ಉದ್ಧ್ಭರಿಸಿರ 
ಬಹುದು. ಈ ಬಗ್ಗೆ ಶೋಧಿಸುವುದು ಅವಶ್ಯವಿದೆ. 


೧೪೦ 


ಒಟ್ಟಿನಲ್ಲಿ ಬಂಕಾಪುರವು ಯಾವುದೋ ಕದಂಬ 
ರಾಜಧಾನಿಯಾಗಿರಲಿಲ್ಲ. ವರುಣಶಿನ ಪಂಡಿತ ಒಂದು 
ಕದೆಂಬ ಮನೆತನೆವನ್ನು ಬಹಶಃ ಹಾನುಗಲ್ಲ ಕದಂಬರ 
ಮನೆತನವನ್ನು ಉದ್ಭರಿಸಿದ್ದಾನೆ. 


